ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಕೆಲವು ಬುಡಕಟ್ಟು ಜನಾಂಗಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಕುರಿತು 


ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕೇತು) :- 


576 (867) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬುಡಕಟ್ಟು ಜನಾಂಗಗಳಾದ ಟೋಕರಿ ಕೋಳಿ, ಡೋರ ಕೋಳಿ, ಕೋಯಾ ಜನಾಂಗವನ್ನು ಪರಿಶಿಷ್ಟ 
ಪಂಗಡಕ್ಕೆ ಸೇರಿಸಬೇಕೆಂದು ಹಲವಾರು ಸಮುದಾಯದ ಸಂಘಟನೆಗಳು ಒತ್ತಾಯ ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಹಾಗಿದ್ದಲ್ಲ, ಸರ್ಕಾರವು ಈ ಸಂಬಂಧ ಯಾವ ಕ್ರಮ ಕೈಗೊಂಡಿದೆ; 


(ಇ) 1950ರಲ್ಲಿ ಕೇ೦ದ್ರ ಸರ್ಕಾರದ ಜಾತಿ ಪಟ್ಟೆ 22 ರಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಈ ಮೇಲ್ಕಂಡ 
ಜನಾಂಗದವರನ್ನು ಸೇರಿಸಲಾಗಿದೆಯೇ; ಹಾಗಿದ್ದರೆ ಸರ್ಕಾರವು ಯಾವ ಕ್ರಮ ಕೈಗೊಂಡಿದೆ; 


(ಈ) ಸಂವಿಧಾನದ ಅನುಸೂಚಿತ ಬುಡಕಟ್ಟುಗಳ ಆದೇಶದಂತೆ ಇವರು ಪರಿಶಿಷ್ಠ ಪಂಗಡಕ್ಕೆ 
ಸೇರಿದವಾರಾಗಿದ್ದು, ಇವರಿಗೆ ಪರಿಶಿಷ್ಠ ಪಂಗಡದ ಜಾತಿ ಪ್ರಮಾಣ ಪತ್ರ ನೀಡಲು ಸರ್ಕಾರಕ್ಕೆ ಇರುವ 
ತೊಂದರೆ ಏನು; 


(ಉ) ಈ ಸಮಸ್ಯೆಯನ್ನು ಸರ್ಕಾರವು ಯಾವ ಕಾಲಮಿತಿಯೊಳಗೆ ಬಗೆಹರಿಸಿ ಅನುಕೂಲ ಮಾಡಿಕೊಡಲಿದೆ 
? (ವಿವರವಾದ ಮಾಹಿತಿ ನೀಡುವುದು) 


